ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಬಿ.ಎಂ.ಟಿ.ಸಿ ಪ್ರಯಾಣಿಕರಿಗೆ ಪ್ರೋತ್ಸಾಹ ನೀಡುವ ಕುರಿತು 
ಶ್ರೀ ಆರ್‌. ಧರ್ಮಸೇನ (ಸ್ಠಳೀಯ ಸಂಸ್ಥೆಗಳ ಕ್ಲೇತು:- 


418(588) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ :- 


(ಅ) ಮೆಟ್ರೋ ರೈಲು ಪ್ರಾರಂಭವಾದ ಮೇಲೆ ಹೆಚ್ಚು ಜನ ಅದರಲ್ಲೇ ಪ್ರಯಾಣ ಮಾಡುತ್ತಿದ್ದು, ಇದರಿಂದ 
ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಬಸ್ಸುಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿಲ್ಲವೇ; ಇದರಿಂದ 
ಸಂಸ್ಥೆಗೆ ಆದ ನಷ್ಠ ಎಷ್ಟು; (ನಷ್ಟದ ಬಗೆಗಿನ ಮಾಹಿತಿ ಒದಗಿಸುವುದು) 


(ಆ) ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಬಸ್ಸುಗಳಲ್ಲಿ ಪ್ರಯಾಣ ಮಾಡುವಂತೆ ಪ್ರೋತ್ಸಾಹಿಸಲು ಸಂಸ್ಥೆ 
ಏನಾದರೂ ಆಕರ್ಷಕವಾದ ಕಾರ್ಯಕ್ರಮ ಹಮ್ಮಿಹೊಂಡಿದೆಯೆಳಿ; (ವಿವರ ಒದಗಿಸುವುದು) 


(ಇ) ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಬಸ್ಸುಗಳಲ್ಲಿ ಹಿರಿಯ ನಾಗರಿಕರಿಗೆ, ಮಕ್ಕಳಿಗೆ, ಮಹಿಳೆಯರಿಗೆ 
ರಿಯಾಯಿತಿ ಪಾಸುಗಳನ್ನು ನೀಡುವುದು, ಹಿಂದೆ ಮಾಡುತ್ತಿದ್ದಂತೆ ಬಸ್‌ ಟಿಕೆಟ್‌ ನಂಬರುಗಳಿಗೆ ಲಾಟರಿ ಎತ್ತಿ 
ಬಹುಮಾನಗಳನ್ನು ನೀಡುವಂತಹ ಕಾರ್ಯಕ್ರಮವನ್ನು ಹಮಿಹೊಳ್ಳುವ ಮೂಲಕ ಸಾರ್ವಜವಿಕರನ್ನು 
ಆಕರ್ಜಿಸಲಾಗುವುದೇ; ಈ ಬಗ್ಗೆ ಸಂಸ್ಥೆಯ ನಿಲುವೇನು? 


